ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


17. ಸರ್ಕಾರಿ ನೌಕರರ ನೇಮಕಾತಿ ಬಗ್ಗೆ 


599 (638) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ನೌಕರರ ನೇಮಕಾತಿ ಮತ್ತು ನಿಯಮಾವಳಿಗಳು ಎಷ್ಟು ವರ್ಷಗಳಿಗೊಮ್ಮೆ ಪರಿಷ್ಕರಣೆಯಾಗಬೇಕು ; 
(ಇಲಾಖಾವಾರು ಮಾಹಿತಿ ನೀಡುವುದು) 


(ಆ) ನಿಯಮಾವಳಿಗಳನುಸಾರ ಪರಿಷ್ಠರಣೆಯಾಗದ ಇಲಾಖೆಗಳಾವುವು; 


(ಇ) ಸರ್ಕಾರವು ನೇಮಕಾತಿ ಮತ್ತು ನಿಯಮಾವಳಿಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಲು ಕೈಗೊಂಡಿರುವ ಕ್ರಮಗಳೇನು ? 


